ಕನಾಟಕ ವಿಧಾನ ಪರಿಷತು. 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


ಪ್ರಶ್ನೆ 


ಕಾಡುಪ್ರಾಣಿಗಳು ರೈತರ ಬೆಳೆದ 
ಬೆಳೆಗಳಮ್ನು ಸಂಪೂರ್ಣವಾಗಿ 
ವಾಶ ಮಾಡುತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ನವನ ಇನೆಯ ವ್ಯಾಪಿಯಲ್ಲಿ 


; 992 (1130) 

: ಡಾ| ಚಂದ್ರಶೇಖರ್‌ ಬಿ:ಪಾ 
(ಪದವೀಧಧರ ಕೇತು) 

: 07-03-2022 

: ಅರಣ್ಯ, ಆಹಾರ, ನಾಗರಿಕ ಸರಬರಾಜು 
ಮತ್ತು ೨ ಗ್ರಾಹಕರ ವ್ಯವಹಾರಗಳ ಸಚಿವರು. 


ಪಾಟೀಲ 


ಬಂದಿದೆ. 


ಬೀದರ್‌ ಜಿಲ್ಲೆಯ 
ನರ್ಷಗಳಲ್ಲಿ ವನ್ಯಪ್ರಾಣಿಗಳ 
ಉಂಟಾದ ಬೆಳೆಹಾನಿ ಪ್ರಕರಣಗಳ 
ಪಾವತಿಸಿದ ದಯಾತ್ಲ ಕ ಧನದ 
ಕೆಳಕಂಡಂತಿದೆ. 


ಹಾವಳಿಯಿಂದ ' 


(ರೂಲಕ್ಷೆಗಳಲ್ಲಿ) 
[_ ಚೆಳೆಹಾನಿ _ 
ತಾ 
236 | 1100 
286 11.99 
113 5 5.83 


2019-20 
2020-21 
2021-22 
(ಜನವರಿ-2022 ರ 
ವರೆಗೆ 


೩ 


ವ್ಯಾಪಿಯಲ್ಲಿ ಕಳೆದ 2; 


ವಿವರ ಹಾಗೂ ; : 
ವಿವರ ಈ' 


ಆ) 


ಬಂದಿದ್ದಲ್ಲಿ, ಸರ್ಕಾರವು. 
ಕಾಡುಪ್ರಾಣಿಗಳನ್ನು ರೈತರ 
ಹೊಲಕ್ಕೆ, ಬರದಂತೆ ತಡೆಯಲು 
ತೆಗೆದುಕೊಂಡ ಕ್ರಮವೇನು; 


ನಿರೋಧಕ ಕಂದಕ, ಚೈನ್‌ ಲಿಂಕ್‌ ಮೆಷ್‌, ಮುಳ್ಳು 
ತಂತಿ ಬೇಲಿ, ಕಲ್ಲು ತಡೆ ಗೋಡೆ ನಿರ್ಮಾಣ 
ಕಾಮಗಾರಿಗಳು ಕೈಗೊಳಲಾಗುತ್ತಿಡೆ. 


ಸರ್ಕಾರದ ಆದೇಶ ಸಂಖ್ಯೆ:ಅಪಜೀ 116 ಎಫ್‌ ಎಜಿ 
2016, ದಿ:16.09.2016ರ ಪ್ರಕಾರ ಅರಣ್ಯದಂಚಿನಲ್ಲಿ 
ಬರುವಂತಹ ಹಿಡುವಳಿ ಜಮೀನುಗಳಲ್ಲಿ ರೈತರ 
ಬೆಳೆದ ಬೆಳೆಗಳನ್ನು ವನ್ಯಪ್ರಾಣಿಗಳ ದಾಳಿಯಿಂದ 
ರ&ಿಸಲು ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು 
ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ 

ಸಹಯೋಗದೊಂದಿಗೆ ಸಹಾಯಧನ ರೂಪದಲ್ಲಿ 
50: 50 ಆಧಾರದಲ್ಲಿ ಸೌರಶ್ತಿ ಬೇಲಿಯನ್ನು 
ನಿರ್ಮಾಣ ಮಾಡಲಾಗುತಿದ್ದು, ಪ್ರಸಕ್ಷ ಸಾಲಿನಲ್ಲಿ 
ರೈತರ ಜಮೀನಿಗೆ 2 ಕಿ.ಮೀ. ಸೋಲಾರ್‌ ತಂತಿಬೇಲಿ 
ಅಳವಡಿಸುವ ಕ್ರಿಯೆ ಪ್ರಗತಿಯಲ್ಲಿದೆ. 


A- 


ವಸ್ಯಪಾನೆಗಳ ಹಾವಳಿ ತಡೆಗಟ್ಟಲು ಜಾನುವಾರು | 


ಘ್ರ. 
ಸಂ. 
_ - — 
ಫಪಗಳು ಹಾನೆಯಾಗಿರುವ | ವನ್ಯಪ್ರಾಣಿಗಳ ಘಾವಳಿಮೆಂದ'. ಉಂಟಾದ ಬೆಳೆ 
ರೈತರಿಗೆ ಸರ್ಕಾರದಿಂದ ಪರಿಹಾರ | ಹಾನಿ ಪ್ರಕರಣಗಳಿಗೆ ಸರ್ಕಾರದ ಆದೇಶ ಸಂಖ್ಯ: 
ಧನ ನೀಡಲು ಕೈಗೊಂಡ | ಅಪಜೀ 130 ಎಫ್‌ ಡಬ್ಬಲ್‌ 2016, ದಿನಾಂಕ: 
ಕ್ರಮವೇನು; -19/9/2016ರಲ್ಲಿ, ಎಿಗಧಿಪಡಿಸಿದ ದರಗಳಂತೆ 
- ನಷ್ಟವಾದ. ಬೆಳೆಯ ಪ್ರಮಾಣಕ್ಕನುಗುಣವಾಗಿ 
ಸಂಬಂಧಿತ ರೈತರ ಹೆಸರಿನ ಬ್ಯಾಂಕ್‌ ಖಾತೆಗೆ 
ನೇರವಾಗಿ ಇ-ಪರಿಹಾರ ತಂತ್ರಾಂಶದ ಮುಖಾಂತರ 
ಪರಿಹಾರ ಧನ ಫಾವತಿಸಲಾಗುತ್ತಿದೆ. 


ಪ್ರಶ್ನೆ ಉತ್ತರ ಈ 


ಸಂಖ್ಯೆ: ಅಪಜೀ 46 ಎಫ್‌ಡಬ್ಲ್ಯೂವಎಲ್‌ 2022" 


ಅರಣ್ಯ, ಆಹ ನತ ಸರಬರಾಜು. 


ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು 


